ಭಿತ್ತಿ ಜಿತ್ರಗಳಲ್ಲಿ ಐತಿಹಾಸಿಕ ವ್ಯಕ್ತಿಗಳು 


ಛಾಯಾಗ್ರಹಣದ ಸವಲತ್ತುಗಳು ಭಾರತದಲ್ಲಿ ಲಭ್ಯ 
ವಾಗುವ ತನಕ ರಾಜ-ಮಹಾರಾಜರು ಅನುಕೂಲವಿದ್ದ 
ಇತರರೆಲ್ಲ ತಮ್ಮನ್ನು ರೂಪಿಸಿಕೊಳ್ಳಲು ಚಿತ್ರಕಲೆಗೇ 
ಮೊರೆ ಹೋಗಬೇಕಾಗಿತ್ತು. ಗತಕಾಲದ ಪ್ರಭಾವಶಾಲಿ 
ವ್ಯಕ್ತಿಗಳ ಅಧ್ಯಯನಕ್ಕೆ ತೈಲಚಿತ್ರ, ಜಲವರ್ಣಚಿತ್ರ 
ಗಳನ್ನು ಬಳಸಿಕೊಂಡರೂ ಸಂಶೋಧಕರು ಭಿತ್ತಿ ಚಿತ್ರ 
ಗಳತ್ತ ಹೆಚ್ಚಾಗಿ ಲಕ್ಷ ಹೆರಿಸಿದಂತಿಲ್ಲ. ಬಹುಶಃ ಇದಕ್ಕೆ 
ಮುಖ್ಯ ಕಾರಣ ಬಹುಸಂಖ್ಯಾತ ಚಿತ್ರಗಳನ್ನು ಹೆಸರಿಸದೆ 
ಇದರಿಂದ, ಅವುಗಳನ್ನು ಗುರುತಿಸುವದು ಸುಲಭವಲ್ಲ 
ದಿರಬಹುದು. ಆದರೆ ಶಾಸನ, ತಾಮ್ರಪಟ, ಶಿಲ್ಪಗಳಂತಹ 
ಪೂರಕವಾಗಿರುವ ಮಾಹಿತಿಯನ್ನು ಅವಲಂಬಿಸಿದರೆ, 
ಐತಿಹಾಸಿಕ ವ್ಯಕ್ತಿಗಳನ್ನು ಗುರುತಿಸುವುದು ಅಸಾಧ್ಯ 
ವೇನಲ್ಲ. ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ಇರುವ ಭಿತ್ರಿ 
ಚಿತ್ರಗಳಲ್ಲಿ ಮೂಡಿಸಿರುವ ಅಂಥ ಕೆಲ ವ್ಯಕ್ತಿಗಳ ಕಿರು 
ಪರಿಚಯ ಇಲ್ಲಿದೆ. 

ಕರ್ನಾಟಕವನ್ನಾಳಿದ ಶ್ರೇಷ್ಠ ಅರಸರಲ್ಲಿ ಒಬ್ಬ 
ಸಾದ ಚಾಲುಕ್ಯ ಇಮ್ಮಡಿ ಪುಲಿಕೇಶಿ (ಕ್ರಿ.ಶ. ೬ನೇ 
ಶತಮಾನ)ಯ ರಾಜ್ಯ, ನರ್ಮದಾ ನದಿಯವರೆಗೆ ಹಬ್ಬಿ 
ದ್ದರಿಂದ, ಅಜಂತಾದ ಪ್ರಥಮ ಗುಹೆಯಲ್ಲಿ ಅವನನ್ನು 
ಚಿತ್ರಿಸಲಾಗಿದೆ, ಎಂದು ಒಂದು ಅಭಿಪ್ರಾಯವಿದೆ. 
ಶೀವಿಯಿ-ಂದ ಸಿಂಹಾಸನದಲ್ಲಿ ಆಸೀನನಾದ ಅರಸಸಿಗೆ 
ಪರ್ಷಿಯಾದ ರಾಯಭಾರಿ ಉಡುಗೊರೆ ಕೊಡುತ್ತಿದ್ದಾನೆ. 
ಅರಸರ ಪೋಷಾಶಿನಲ್ಲಿ ವಿಜೃಂಭಿಸುತ್ತಿಲ್ಲವಾದ್ದರಿಂದ ಆತ 
ಅರಸನಾಗಿರದೇ ಯಾವುದೋ ಸಾಮಂತ ವ್ಯಕ್ತಿಯಾಗಿರ 
ಬಹುದು ಎನ್ನುವವರಿದ್ದಾರೆ. ಚಿತ್ರಕಾರರೆಲ್ಲ ಬೌದ್ಧ ಭಿಕ್ಷು 


೧೮೨ 


ಡಾ|| ಜೋತ್ಸ್ನಾ ಕಾಮತ 


ಗಳಾದ್ದರಿಂದ, ಬುದ್ಧನ ಜೀವನ ವೃತ್ತಾಂತಕ್ಕೆ ಸಂಬಂಧಿ 
ಸಜೀ ಇರುವವರನ್ನೆ ಲ್ಲ ಆಡಂಬರ ರಹಿತವಾಗಿ ಚಿತ್ರಿಸಲು 
ಭಿಕ್ಳುಗಳು ಯತ್ನಿಸಿರಬಹುದು. ಇಂತಹದೇ ಸಂದೇಹ 
ಹಂಪೆಯ ವಿರೂಪಾಕ್ಷ ದೇವಾಲಯದ ಮೆರವಣಿಗೆಯ 
ಭಿತ್ತಿ ಚಿತ್ರದಲ್ಲಿದೆ. ಪಲ್ಲಕ್ಕಿಯಲ್ಲಿ ಹೊರಟರುವವರು, 
ವಿದ್ಯಾರಣ್ಯರೋ, ವ್ಯಾಸರಾಯರೋ ಎಂಬುದರ ಬಗ್ಗೆ 
ಭಿನ್ನಾಭಿಪ್ರಾಯವಿದೆ. ಹಿಂದೂರಾಜ ಸುರತ್ರಾಣರ 
ರಾಯ ದೇಗುಲದಲ್ಲಿ, ಹಿಂದೂ ಸಾಮ್ರಾಜ್ಯ ಸ್ಥಾಪನೆಗೆ 
ಕಾರಣೀಭೂತರಾದ ವಿದ್ಯಾರಣ್ಯರನ್ನು ಗೌರವ ಸೂಚಕ 
ವಾಗಿ ಮೆರವಣಿಗೆಯಲ್ಲಿ ಬರಮಾಡಿಕೊಳ್ಳುವ ಸನ್ಫಿವೇಶ 
ಚಿತ್ರಿತವಾಗಿದ್ದರೆ ಸಹಜವಾದದ್ದೇ. ಲೇಪಾಕ್ಷಿಯ ಪಾನ 
ನಾಶೇಶ್ವರ ದೇವಾಲಯದ ಹೊರಾಂಗಣದ ಮುಚ್ಚಿಗೆ 
ಯಲ್ಲಿ ಅದನ್ನು ಕಟ್ಟಿಸಿದ ವೀರಣ್ಣ ಮತ್ತು ವಿರೂಸಣ್ಣ 
ನಾಯಕರನ್ನು ಚಿತ್ರಿಸಲಾಗಿದೆ. ಗರ್ಭಗುಡಿಯ ಮುಚ್ಚಿಗೆ 
ಯಲ್ಲೂ ಈ ಸೋದರರನ್ನು ಭವ್ಯವಾಗಿ ಚಿತ್ರಿಸಲಾಗಿದೆ. 
ಅವರ ಸಮಕಾಲೀನ ವೇಷ ಭೂಷಣಗಳು ಅತ್ಯಂತ ನೈಜ 
ವಾಗಿವೆ, ಕುಸುರಿನ ಕೆಲಸ ಮಾಡಿದ ವೆಲ್ವೆಟ್‌ ಬಟ್ಟೆಯ 
ಎತ್ತರವಾದ ಕುಲಾಯಿಗಳು, ಶಿವಭಕ್ತರೆಂದು ಸಾರಲು, 
ವಿಭೂತಿಯ ಪಟ್ಟಿಗಳು, ಕೊರಳಿಗೆ ಮುತ್ತಿನ ಹಾರಗಳು, 
ಶುಭ್ರವಾದ "ಕಬಾಯಿ' ಅಥವಾ ನಿಲುವಂಗಿ ರೇಶ್ಮೆ 
ಪಂಚೆ, ನಿಲುವಂಗಿಯ ಮೇಲೆ ಬಿಗಿದುಕೊಂಡ ಚೌಕು 
ಡಿಯ ಪಟ್ಟೆ. ಇದು ಸಾಮಾನ್ಯವಾಗಿ ಪೂಜೆಗೆ ಹೊರ 
ಬಾಗ ಅರಸಾಧಿಗಳು ಧರಿಸುವ ಉಡುಗೆಯಾಗಿತ್ತು. 
ಭರತೇಶ ವೈಭವದಲ್ಲಿ ಮತ್ತು ತೀರ ಇತ್ತೀಚೆಗೆ ಪ್ರಕಟ 
ವಾದ “ಕೃಷ್ಣ ದೇವರಾಯನ ದಿನಚರಿ”ಗಳಲ್ಲಿ ಕುಲಾಯಿ, 


ಇತಿಹಾಸ ದರ್ಶನ 


ಕಬಯಾಗಳ ಉಲ್ಲೇಖ ಬರುತ್ತದೆ. ಬಹುಶಃ ಮುಸ್ಲಿಂ 
ನೇಸಭೂಷಣದಿಂದ "ಕಬಾಯಿ' ಪ್ರೇರಿತವಾಗಿತ್ತು. 


ಲೇಪಾಕ್ಷಿ ಬಂಧುಗಳಲ್ಲಿ ಅಣ್ಣನು ಗೌರವರ್ಣದವ 
ನಾಗಿದ್ದು ಮೈಕೈ ತುಂಬಿಕೊಂಡಿದ್ದರೆ, ತಮ್ಮನು 
ಕೃಶಾಂಗನಾಗಿ ಕೃಷ್ಣವರ್ಣದವನಾಗಿರುತ್ತಾನೆ. 


ಸೀಬಿಯ ನರಸಿಂಹಸ್ವಾಮಿ ದೇವಾಲಯದ ಮಹಾ 
ದ್ವಾರದ ಮುಚ್ಚೆ ಗೆಯಲ್ಲಿ ಹೊಸಗನ್ನಡದಲ್ಲಿ ಶಾಸನ 
ವೊಂದನ್ನು ಬರೆಯಲಾಗಿದೆ.! ಇತ್ತೀಚಿಗೆ ಕಟ್ಟಿಸಿದ 
ಗೋಡೆ ಹಾಗೂ ಸಿಡಿಸಿದ ಸುಣ್ಣದಿಂದಾಗಿ, ಶಾಸನವನ್ನು 
ಸಂಪೂರ್ಣವಾಗಿ ಓದಲಾಗುತ್ತಿಲ್ಲ. ಅದರಲ್ಲಿ ಮುಖ್ಯ 
ವಾಗಿ ಹೈದರಾಲಿಯು ಕೆಳದಿ (ಬಿದನೂರು) ಮೊದಲಾದ 
ರಾಜ ್ಯ ಗಳನ್ನು ಗೆದ್ದು ಕೊಂಡಿದ್ದು, ಪ್ರಜೆಗಳನ್ನು ಮಕ್ಕ 
ಛಿಂತೆ'ಹ ಪ್ರೀತಿಯಿಂದ “ನೋಡಿಕೊಂಡಿದುಡ ಉಲೆ 5 ನಖದ. 
"ಹೈದರ್‌ ನಾಮಾ' ಬರೆದ ನಲ್ಲಪ್ಪನ ಪೂರ್ವಜರ ವಿವರ 
ಗಳು ಉಲ್ಲೇಖಸಲ್ಪಟ್ಟಿವೆ. ಅದರ ಕೆಳಗಡೆಯಲ್ಲಿ ತಲೆಗೆ 
ರುಮಾಲು ಸುತ್ತಿ, ನಿಲುವಂಗಿಯನ್ನು ತೊಟ್ಟು ರಾಜ 
ಠೀವಿಯಿಂದ ಆಸನವೊಂದರಲ್ಲಿ ಆರೂಢನಾದೆ ವ್ಯಕ್ತಿಗೆ 
ಸೇವಕನೊಬ್ಬನು ಚಾಮರದಿಂದ ಗಾಳಿ ಬೀಸುತ್ತಿದ್ದಾನೆ. 
ಅವನೊಂದಿಗೆ ಮೂವರು ಸೇವಕರು, ಪ್ರಭುನಿನ 
ಅಪ್ಪಣೆಯ ನಿರೀಕ್ಷೆಯಲ್ಲಿ ಕೈಕಟ್ಟಿ ನಿಂತಿದ್ದಾರೆ. ರಾಜನ 
ಎದುರಿಗೆ ರತ್ನಗಂಬಳಿಯ ಮೇಲೆ ಮಂಡೆಯೂರಿ ಕುಳಿತ 
ಹರೆಯದ ಭವ್ಯವ್ಯಕ್ತಿ ಟೀಪುಸುಲ್ಲಾನನೆಂದು, ಇತರ 
ಚಿತ್ರಗಳ ಹೋಲಿಕೆಯಿಂದ ಗುರುತಿಸಬಹುದು. ಈ 
ಚಿತ್ರ ಸಟ್ಟಿಯ ಅಡಿಯಲ್ಲಿ ಸೀಬಿಯ ಭಿತ್ತಿ ಚಿತ್ರಗಳಿಗೆ 
ಕಾರಣೀಭೂತನಾದ ನಲ್ಲಪ್ಪನ ಭಾವಚಿತ್ರವಿಡೆ. ತಲೆಗೆ 
ಪೇಟಾ ಸುತ್ತಿಕೊಂಡು, ಹಣೆಗೆ ಕುಂಕುಮದ ಬಟ್ಟು 
ಇಟ್ಟು ಕೊಂಡು ನಕ್ಷೆ ಇರುವ ಕಸೆ ಬಂಡಿ ಧರಿಸಿದ್ದಾ ನೆ. 
ನಲ್ಲಪ್ಪ ನ ಮೂವರು ಬಂಧುಗಳು, - ನೆಲಕ್ಕೆ ಹಾಸಿದ 
ಆಸನಗಳಲ್ಲಿ ಕುಳಿತು ಅವನೊಡನೆ ವಿಚಾರ ವಿನಿಮಯ 
ದಲ್ಲಿ ತೊಡಗಿದ್ದಾರೆ. 


ಶ್ರೀರಂಗಸಟ್ಟಣದ ದರಿಯಾ ದೌಲತ್‌ ಅರಮನೆಯ 


ಭಿತ್ತಿ ಚಿತ್ರಗಳಲ್ಲಿ ಅನೇಕಾನೇಕ ಐತಿಹಾಸಿಕ ಗಣ್ಯ ವ್ಯಕ್ತಿ 


1 ಎ.ಕ. 7೮1] ಸಿರಾ ಸಂ. ೯೮ 


ಇತಿಹಾಸ ದರ್ಶನ 


ಗಳನ್ನು ಗುರುತಿಸಬಹುದು. ದ್ವಿತೀಯ ಮೈಸೂರು 
ಯುದ್ಧ ವನ್ನು ನಿರೂಪಿಸುವ ಚಿತ್ರ ದಲ್ಲಿ ಹೈದರಾಲಿಯು 
ಗಜಾರೂಢನಾಗಿದ್ದಾ ನೆ. ಅಂಬಾರಿಯಲ್ಲಿದ್ದ. ಸೇವಕನು 
ಪ್ರಭುಗಳಿಗೆ ಛತ್ರ "ಒಡಿದಿದ್ದಾನೆ. ಅದಾಗಲೇ ರೂಢಿ 
ಯಲ್ಲಿ ಬಂದಿದ್ದ ಸೆ ಸೇವಕರ, ಮಾವುಕ್ಕ ಅಶ್ವ ದಳೆದವರ 
ಪಾಶ್ಚಾತ್ಯ ಮಾದರಿಯ ಸಮವಸ್ತ್ರ ಗಳು ಗಮನಾರ್ಹ 
ವಾಗಿವೆ. ಕಾಳಗದ ಸನ್ಮಾ ಹದಲ್ಲಿದ್ದ ಟೀಪುವು) ಶ್ವೇತ 
ಅಶ್ವಾರೂಢನಾಗಿದ್ದರೆ ಆತನೊಡನೆ ವಿಕಾರ ವಿಮರ್ಶೆ 
ಯೆಲ್ಲಿ ತೊಡಗಿದ ಸೇನಾಸತಿಯ ನಾಶೀಪುಡಿ ಬಣ್ಣದ 
ಕುದುರೆಯನ್ನೇರಿದ್ದಾ ನೆ. ಕಾಂಚೀಪುರಂ [ಯುದ್ಧದ 
ಅಂಕಣದಲ್ಲಿ ಹೈದರಾಲಿ, ಟೀಪು ಸುಲ್ಲಾನರಂತೆ ಚಿಂತಾ 


ಕ್ರಾಂತನಾಗಿ ಸಲ್ಲಕ್ಟಿಯಲ್ಲಿದ್ದ ಬ್ರಿಟಿಷ್‌ ಸೇನಾಧಿಪತಿ 


ಕರ್ನಲ ಬೇಲಿಯನ್ನೂ ಗುರುಕಿಸಬಹುದು. ಇನ್ನಿತರ 
ಅಂಕಣಗಳಲ್ಲಿ ಚಿತ್ರ ದುರ್ಗದ ಮದಕರಿನಾಯಕ, 
ಕೊಡಗಿನ ನೀರರಾಜೇಂದ್ರ ಕಡಪಾದ ನವಾಬ, ಪೇಶ್ವೆ 
ಎರಡನೇ ಬಾಜಿರಾಯ ಮುಂತಾದವರನ್ನು ಗುರುತಿಸ 
ಬಹುದು. 


ಮೈಸೊರು ನಗರದಲ್ಲಿದ್ದ ನರಸಿಂಹಸ್ವಾಮಿ 
ದೇವಾಲಯದ ಮಹಡಿಯಲ್ಲಿ ಪ ಪ್ರ ತ (ಕವಾಗಿ ಚಿತ್ರ ಶಾಲೆ 
ಯೊಂದನ್ನು ರಚಿಸಲಾಗಿದೆ. ಪ್ರತಿಯೊಂದು ಸಡಿರೂಪ ಜೆ 
ಮೇಲ್ಲಡೆ ಕನ್ನಡದಲ್ಲಿ ಅರಸರ ಹೆಸರುಗಳನ್ನು ನಮೂದಿಸಿ 
ರುವದರಿಂದ ಅವರನ್ನು ಗುರುತಿಸಬಹುದು. ಮೊದಲ 
ನೋಟಕ್ಕೆ ಎಲ್ಲಾ ಅರಸರ ಮುಖಗಳೂ ಏಕ ಪ ಪ್ರಕಾರ 
ವಾಗಿ ಕಾಣುತ್ತದೆ. ಆಳವಾಗಿ ಅಭ್ಯಸಿಸಿದರೆ, `ಅವರ 
ಶಿರೋಭೂಷಣಗಳು, ಮೂಸೆಯ ವಿನ್ಯಾಸ, ಕಿವ್ಕಿ ತುಟ, 
ದವಡೆ ಕಂಠಗಳ ಭೇದ, ಮುಖಚರ್ಯೆ, ಆಭರಣಗಳು 
ಸಾಕಷ್ಟು ಭಿನ್ನವಾಗಿರುಪುದು ಗೋಚರಿಸುವದು. 
ಅದರಲ್ಲೂ ಕನ್ನಡಿಗರಿಗೆ ಪ್ರಿಯರಾದ ಕಂಠೀರವ ನರಸರಾಜ 
ಒಡೆಯರ್‌ (ಕ್ರಿ.ಶ. ೧೭೦೪-೧೭೧೩) ಹಾಗೂ ಜಿಟ್ಟದ 
ಚಾಮರಾಜ ಒಡೆಯರ (೧೭೭೦-೧೭೭೬) ಅವರ ರೂಪ 
ಚಹರೆಗಳನ್ನು ಭಿನ್ನವಾಗಿ, ಸ್ಪಷ್ಟವಾಗಿ ವಿಂಗಡಿಸಬಹು 
ದಾಗಿದೆ. ಮೈಸೂರಿನ ಜಗನೊ ಹನ ಅರಮನೆಯ 
ಚಿತ್ರ ಶಾಲೆಯಲ್ಲಿ ಅನೇಕಾನೇಕ ಜಡೆಯ ರಾಜ- 


ಮಹಾರಾಜರ ಜೊತೆಗೆ ಸಮಕಾಲೀನ ಗಣ್ಣ ವ್ಯಕ್ತಿ 
ಗಳನ್ನು ಗುರುತಿಸಬಹುದು, ನಮಗೆ ಈಗ ಲಭ್ಯವಿಲ್ಲದ 
ಆದರೆ ಸಮಕಾಲೀನ ಕಲಾಕಾರರಿಗೆ ಪರಿಚಿತನಿದ್ದ ನೈಜ 
ವಾದ ತೈಲಚಿತ್ರಗಳಿಂದ ಈ ಪ್ರತಿ ಚಿತ್ರಗಳನ್ನು ಬರೆದಿರ 
ಬಹುದಾದ ಸಾಧ್ಯತೆಯಿದೆ. 


ಕರ್ನಾಟಿಕ ಕರಾವಳಿಗೇ ಸೀಮಿತವಾಗಿರುವ ಕಾವಿ 
ಚಿತ್ರಗಳಲ್ಲಿ ಮಧ್ವಾಚಾರ್ಯರು, ಸಂತರಾಮದಾಸ, 
ತುಕಾರಾಮರಂಥವರನ್ನು ಪಡಿ ಚಿತ್ರಗಳಿಂದ ಚಿತ್ರಿಸಿ 
ದ್ದನ್ನು ಗುರುತಿಸಬಹುದು. ಇನ್ನಿತರ ಸಾಮಯಿಕ 


ವ್ಯಕ್ತಿಗಳ ಚಿತ್ರಗಳಿದ್ದರೂ ಗುರುತಿಸುವದು ಕಷ್ಟ l 


ನಮ್ಮ ಚರಿತ್ರೆಯ ಪಠ್ಯ ಪುಸ್ತಕಗಳಲ್ಲಿ ಹೀಗೆ ಲಭ್ಯ 
ವಿರುವ ಕೆಲವು ಐತಿಹಾಸಿಕ ಚಿತ್ರಗಳನ್ನ ದರೂ ಸೇರಿಸುವ 
ಔದಾರ್ಯವನ್ನು ಸರಕಾರ ಮತ್ತು ಸಂಸ್ಥೆಗಳು ತೋರಿ 
ದಲ್ಲಿ ಕೆಲವಾದರೂ ಚಿರಸ್ಮರಣೇಯರ ಚಿತ್ರಗಳು ಎಳೆ 
ಯರ ಮನಸ್ಸಿನಲ್ಲಿ ಉಳಿದುಕೊಂಡಾವು. ನನ್ನ ವಿದ್ಯಾರ್ಥಿ 
ಜೀವನದ ದಿನಗಳಿಂದಲೂ ಪಠ್ಯಕ್ಕೆ ಅರ್ಥಾತ್‌ ಸಂಬಂಧ 
ವಿಲ್ಲದ್ಹ ಚಿತ್ರಗಳನ್ನು ನೋಡುತ್ತ ಬಂದಿದ್ದೇನೆ. 
ನೂರಜಹಾನ್‌, ಹೈದರಾಲಿ, ಟ್ರ ಸುಲ್ತಾನರ ಚಿತ್ರ 
ಗಳು ಅವರ ವ್ಯಕ್ತಿತ್ವದ ಚಿತ್ರಣ ಕೊಡುತ್ತಿರುವುದಿಲ್ಲ. 
ಈ ದೃಷ್ಟಿಯಿಂದ ಇಲ್ಲಿ ಪ್ರಸ್ತಾಪಿಸಲಾದ ಚಿತ್ರಗಳಿಗೆ 
ಚಾರಿತ್ರಿಕ ಮಹತ್ವವಿದೆ. ©) 


ಆಧಾರ ಗ್ರಂಥಗಳು 


ಎಂ.ಎ.ಆರ್‌. ೧೯೩೪ ಮತ್ತು ಎಫಿಗ್ರಾನಿಯಾ ಕರ್ನಾಟಕ, "ಸ ಸಿರಾ. ೯೮ 


೧೮೪ 


ಇತಿಹಾಸ ದರ್ಶನ 


